CPMG/KA/ BG-GPO/13/2003-2005 ಎ ವಿಶ್ವಮಾನವ ವರ್ಷ 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೩೯ ಬೆಂಗಳೂರು, ಗುರುವಾರ, ಜೂನ್‌ ೨೪, ೨೦೦೪ (ಆಷಾಢ ೩, ಶಕ ವರ್ಷ ೧೯೨೬) ಸಂಚಿಕೆ ೨೬ 





ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 
ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು. 


ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ 
ಭೂ ಆರ್ಜನೆ ಅಧಿನಿಯಮದ ಕಲಂ 4(1)ರ ಮೇರೆಗೆ ಅಧಿಸೂಚನೆ 
ನಂ: ಆರ್‌(1)ಎಲ್‌ಎಕ್ಕೂ:ಎಸ್‌ಆರ್‌::2/2003-04, ದಿನಾಂಕ: 01ನೇ ಜೂನ್‌ 2004 

ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಜಮೀನು, ಕಟ್ಟಡಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ವರಾಹಿ ಜಲವಿದ್ಯುತ್‌ 
ಯೋಜನೆಯ ಬಗ್ಗೆ ಬೇಕಾಗಬಹುದೆಂದು ಕರ್ನಾಟಕ ಸರ್ಕಾರಕ್ಕೆ ಕಂಡು ಬಂದಿರುವುದರಿಂದ, 

ಕರ್ನಾಟಕ ಅಧಿನಿಯಮ 1991ರ 33ರ ಮೂಲಕ ತಿದ್ದುಪಡಿಯಾದ ಭೂ ಆರ್ಜನೆ ಅಧಿನಿಯಮ 1894 (ಕೇಂದ್ರ ಅಧಿನಿಯಮ 
ಸಂಖ್ಯೆ 1894ದ (1)ರ 4ನೇ ಪ್ರಕರಣದ (1)ನೇ ಉಪಪ್ರಕರಣದ ಅನುಸಾರವಾಗಿ ಅದಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ ಈ ಬಗ್ಗೆ ಈ ಮೂಲಕ 
ನೋಟೀಸನ್ನು ಕೊಡಲಾಗಿದೆ. ಹಾಗೂ ಕರ್ನಾಟಕ ಸರ್ಕಾರವು ಈ ಅಧಿನಿಯಮದ 40ನೇ ಪ್ರಕರಣದ ಮೂಲಕ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಲು ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ಚಕ್ರಾ, ಸಾವೇಹಕ್ಕಲು ಮತ್ತು ವರಾಹಿ ಯೋಜನೆ, ಶಿವಮೊಗ್ಗ ಮತ್ತು 
ಅವರ ಸಿಬ್ಬಂದಿ ಹಾಗೂ ಕೆಲಸಗಾರರಿಗೆ ಈ ಮೂಲಕ ಅಧಿಕಾರ ನೀಡಿರುತ್ತದೆ. 

ಸದರಿ ಅಧಿನಿಯಮದ *3(ಸಿ) ಪ್ರಕರಣದ ಮೇರೆಗೆ ಕರ್ನಾಟಕ ಸರ್ಕಾರವು ಅಧಿನಿಯಮದ 5ಎ ಪ್ರಕರಣದ ಮೇರೆಗೆ 
ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ಚಕ್ರಾ, ಸಾವೇಹಕ್ಕಲು ಮತ್ತು ವರಾಹಿ 
ಯೋಜನೆ, ಶಿವಮೊಗ್ಗ ಇವರನ್ನು ನೇಮಕ ಮಾಡಿದೆ. 

ಈ ಭೂಮಿ ಮತ್ತು ಕಟ್ಟಡಗಳಿಗೆ ಹಿತಾಸಕ್ತಿ ಹೊಂದಿರುವ ಯಾವನೇ ವ್ಯಕ್ತಿಯು ತಮ್ಮ ಆಕ್ಷೇಪಣೆಗಳು ಯಾವುದಾದರೂ ಇದ್ದಲ್ಲಿ, 
ಅವುಗಳನ್ನು ಈ ಪ್ರಕಟಣೆ ಪ್ರಕಟವಾದ 30 ದಿವಸಗಳೊಳಗಾಗಿ ಕರ್ನಾಟಕ ಅಧಿನಿಯಮ 1991ರ 33ರ ಮೂಲಕ ತಿದ್ದುಪಡಿಯಾದ ಭೂ 
ಆರ್ಜನೆ ಅಧಿನಿಯಮ 1894ರ 3(ಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ನೇಮಕವಾದ ವಿಶೇಷ 
ಭೂ ಸ್ವಾಧೀನಾಧಿಕಾರಿಗಳು, ಚಕ್ರಾ, ಸಾವೇಹಕ್ಕಲು ಮತ್ತು ವರಾಹಿ ಯೋಜನೆ, ಶಿವಮೊಗ್ಗ ಇವರಿಗೆ ಲಿಖಿತ ಮೂಲಕ ಸಲ್ಲಿಸತಕ್ಕದ್ದು. 

ಸದರಿ ಆರ್ಜನೆ ಉದ್ದೇಶಕ್ಕಾಗಿ ಸದರಿ ಭೂಮಿ ಮತ್ತು ಕಟ್ಟಡಗಳ ಮೇಲೆ ನಿಯೋಜಿತರಾದ ಯಾವುದೇ ಮೋಜಣಿದಾರ ಅಥವಾ 
ಇತರೆ ವ್ಯಕ್ತಿಗಳಿಗೆ ಅಡ್ಡಿಯನ್ನುಂಟುಮಾಡಬಾರದೆಂದು ಅಥವಾ ಅವರ ಕಾರ್ಯಗಳಲ್ಲಿ ಹಸ್ತಕ್ಷೇಪ ಮಾಡಬಾರದೆಂದು ಸದರಿ ಭೂಮಿ ಮತ್ತು 
ಕಟ್ಟಡಗಳಲ್ಲಿ ಹಿತಾಸಕ್ತಿಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕದ 
ನಂತರ ಶಿವಮೊಗ್ಗ ಜಿಲ್ಲಾಧಿಕಾರಿಯ ಅನುಮತಿ ಇಲ್ಲದೆ ಮಾರಾಟ, ಗುತ್ತಿಗೆ, ಅಡಮಾನ, ವಿನಿಮಯದ ಮೂಲಕ ಅಥವಾ ಬೇರೆ ರೀತಿಯ 
ಮೂಲಕ ಸದರಿ ಭೂಮಿಗಳ ವಿಲೆಗಾಗಿ ಮಾಡಿಕೊಂಡ ಯಾವುದೇ ಕರಾರುಗಳನ್ನು ಅಥವಾ ಅದರಲ್ಲಿ ಮಾಡಲಾದ ವೆಚ್ಚ ಅಥವಾ 
ಅಭಿವೃದ್ಧಿಗಳನ್ನು ಅಂತಿಮವಾಗಿ ಆರ್ಜನೆ ಮಾಡಿಕೊಳ್ಳಲಾಗುವ ಸದರಿ ಭೂಮಿ ಮತ್ತು ಕಟ್ಟಡಗಳ ಅಂತಹ ಭಾಗಗಳಿಗೆ ಪರಿಹಾರಕ್ಕಾಗಿ 
ನಿರ್ಧರಣೆ ಮಾಡುವ ಅಧಿಕಾರಿಯು ಸದರಿ ಅಧಿನಿಯಮದ 24ನೇ ಪ್ರಕರಣದ (ಏಳನೇ ಖಂಡದ) 2ನೇ ಉಪ ಪ್ರಕರಣದ ಮೇರೆಗೆ 
ಗಣನೆಗೆ ತೆಗೆದುಕೊಳ್ಳಬಾರದು. 

ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ಚಕ್ರಾ, ಸಾವೇಹಕ್ಕಲು ಮತ್ತು ವರಾಹಿ ಯೋಜನೆ, ಶಿವಮೊಗ್ಗ ಇವರ ಕಛೇರಿಯಲ್ಲಿ ಸದರಿ 
ಭೂಮಿ ಹಾಗೂ ಕಟ್ಟಡಗಳ ಸ್ಥೂಲ ನಕಾಶೆಯನ್ನು ಪರಿಶೀಲನೆಗೆ ಇಡಲಾಗಿದೆ. 


( ೩೮೫ ) 


೩೮೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೪, ೨೦೦೪ ಭಾಗ - ೬ 




















ಅನುಸೂಚಿ 
ಜಿಲ್ಲೆ: ಶಿವಮೊಗ್ಗ ತಾಲ್ಲೂಕು: ಹೊಸನಗರ ಹೋಬಳಿ: ನಗರ ಗ್ರಾಮ: ಸುಳುಗೋಡು 
ಕ್ರಮ ಖಾತೆದಾರರ ಹೆಸರು ಅನುಭವ- ಸರ್ವೆ ತರಹೆ ಚಕ್ಕುಬಂದಿ ಅಗತ್ಯವಾದ ಅಂದಾಜು ಕಂದಾಯ 
ಸಂಖ್ಯೆ ದಾರರ ನಂ. ಪೂರ್ವ ಪಶ್ಚಿಮ | ಉತ್ತರ ದಕ್ಷಿಣ ವಿಸ್ತೀರ್ಣ 
ಹೆಸರು ಸ.ನಂ. ಸ.ನಂ. | ಸ.ನಂ. ಸ.ನಂ. ಎ.ಗುಂ. 
1 2 3 4 5 7 8 9 10 11 
1 ಹೆಚ್‌.ಸಿ. ಹಿರಿಯಣ್ಣ ಸ್ವಂತ 35ರ ಪೈಕಿ | ಖುಷ್ಕಿ ಮತ್ತು 35 35 35 ರಸ್ತೆ 0-05 ಸುಳುಗೋಡು ಗ್ರಾಮ ಪಂಚಾಯ್ತಿ 
ಬಿನ್‌ ಚಿನ್ನಪ್ಪಗೌಡ ಅದರಲ್ಲಿನ ನಮೂನೆ 12ರ ಅನುಕ್ರಮ ನಂ.57, 
ವಾಸದಮನೆ 58/2003-04 ಕಂದಾಯ ರೂ.244-00 
ಜುಮ್ಲಾ 0-05 244-00 









































ಜಿಲ್ಲಾಧಿಕಾರಿಗಳು, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ. 
ಠಾ MN [a 


ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ 
ಭೂ ಆರ್ಜನೆ ಅಧಿನಿಯಮದ ಕಲಂ 4(1)ರ ಮೇರೆಗೆ ಅಧಿಸೂಚನೆ 
ನಂ: ಆರ್‌(1)ಎಲ್‌ಎಕ್ಕೂ:ಎಸ್‌ಆರ್‌:1/2004-05, ದಿನಾಂಕ: 31ನೇ ಮೇ 2004 

ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಜಮೀನು, ಕಟ್ಟಡಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ವರಾಹಿ ಜಲವಿದ್ಯುತ್‌ ಯೋಜನೆಯ ಬಗ್ಗೆ ಬೇಕಾಗಬಹುದೆಂದು ಕರ್ನಾಟಕ ಸರ್ಕಾರಕ್ಕೆ ಕಂಡು 
ಬಂದಿರುವುದರಿಂದ, 

ಕರ್ನಾಟಕ ಅಧಿನಿಯಮ 1991ರ 33ರ ಮೂಲಕ ತಿದ್ದುಪಡಿಯಾದ ಭೂ ಆರ್ಜನೆ ಅಧಿನಿಯಮ 1894 (ಕೇಂದ್ರ ಅಧಿನಿಯಮ ಸಂಖ್ಯೆ 1894ದ (1)ರ 4ನೇ ಪ್ರಕರಣದ (1ನೇ ಉಪಪ್ರಕರಣದ 
ಅನುಸಾರವಾಗಿ ಅದಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ ಈ ಬಗ್ಗೆ ಈ ಮೂಲಕ ನೋಟೀಸನ್ನು ಕೊಡಲಾಗಿದೆ. ಹಾಗೂ ಕರ್ನಾಟಕ ಸರ್ಕಾರವು ಈ ಅಧಿನಿಯಮದ 4(2)ನೇ ಪ್ರಕರಣದ ಮೂಲಕ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಲು ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ಚಕ್ರಾ, ಸಾವೇಹಕ್ಕಲು ಮತ್ತು ವರಾಹಿ ಯೋಜನೆ, ಶಿವಮೊಗ್ಗ ಮತ್ತು ಅವರ ಸಿಬ್ಬಂದಿ ಹಾಗೂ ಕೆಲಸಗಾರರಿಗೆ ಈ ಮೂಲಕ ಅಧಿಕಾರ 
ನೀಡಿರುತ್ತದೆ. 

ಸದರಿ ಅಧಿನಿಯಮದ 3(ಸಿ) ಪ್ರಕರಣದ ಮೇರೆಗೆ ಕರ್ನಾಟಕ ಸರ್ಕಾರವು ಅಧಿನಿಯಮದ 5ಎ ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ವಿಶೇಷ ಭೂ 
ಸ್ವಾಧೀನಾಧಿಕಾರಿಗಳು, ಚಕ್ರಾ, ಸಾವೇಹಕ್ಕಲು ಮತ್ತು ವರಾಹಿ ಯೋಜನೆ, ಶಿವಮೊಗ್ಗ ಇವರನ್ನು ನೇಮಕ ಮಾಡಿದೆ. 

ಈ ಭೂಮಿ ಮತ್ತು ಕಟ್ಟಡಗಳಿಗೆ ಹಿತಾಸಕ್ತಿ ಹೊಂದಿರುವ ಯಾವನೇ ವ್ಯಕ್ತಿಯು ತಮ್ಮ ಆಕ್ಷೇಪಣೆಗಳು ಯಾವುದಾದರೂ ಇದ್ದಲ್ಲಿ, ಅವುಗಳನ್ನು ಈ ಪ್ರಕಟಣೆ ಪ್ರಕಟವಾದ 30 ದಿವಸಗಳೊಳಗಾಗಿ ಕರ್ನಾಟಕ 
ಅಧಿನಿಯಮ 1991ರ 33ರ ಮೂಲಕ ತಿದ್ದುಪಡಿಯಾದ ಭೂ ಆರ್ಜನೆ ಅಧಿನಿಯಮ 1894ರ 3(ಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ನೇಮಕವಾದ ವಿಶೇಷ ಭೂ 
ಸ್ವಾಧೀನಾಧಿಕಾರಿಗಳು, ಚಕ್ರಾ, ಸಾವೇಹಕ್ಕಲು ಮತ್ತು ವರಾಹಿ ಯೋಜನೆ, ಶಿವಮೊಗ್ಗ ಇವರಿಗೆ ಲಿಖಿತ ಮೂಲಕ ಸಲ್ಲಿಸತಕ್ಕದ್ದು. 

ಸದರಿ ಆರ್ಜನೆ ಉದ್ದೇಶಕ್ಕಾಗಿ ಸದರಿ ಭೂಮಿ ಮತ್ತು ಕಟ್ಟಡಗಳ ಮೇಲೆ ನಿಯೋಜಿತರಾದ ಯಾವುದೇ ಮೋಜಣಿದಾರ ಅಥವಾ ಇತರೆ ವ್ಯಕ್ತಿಗಳಿಗೆ ಅಡ್ಡಿಯನ್ನುಂಟುಮಾಡಬಾರದೆಂದು ಅಥವಾ ಅವರ 
ಕಾರ್ಯಗಳಲ್ಲಿ ಹಸ್ತಕ್ಷೇಪ ಮಾಡಬಾರದೆಂದು ಸದರಿ ಭೂಮಿ ಮತ್ತು ಕಟ್ಟಡಗಳಲ್ಲಿ ಹಿತಾಸಕ್ತಿಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕದ 
ನಂತರ ಶಿವಮೊಗ್ಗ ಜಿಲ್ಲಾಧಿಕಾರಿಯ ಅನುಮತಿ ಇಲ್ಲದೆ ಮಾರಾಟ, ಗುತ್ತಿಗೆ, ಅಡಮಾನ, ವಿನಿಮಯದ ಮೂಲಕ ಅಥವಾ ಬೇರೆ ರೀತಿಯ ಮೂಲಕ ಸದರಿ ಭೂಮಿಗಳ ವಿಲೆಗಾಗಿ ಮಾಡಿಕೊಂಡ ಯಾವುದೇ 


ಪಿ.ಆರ್‌. 153 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೪, ೨೦೦೪ ೩೮೭ 





ಕರಾರುಗಳನ್ನು ಅಥವಾ ಅದರಲ್ಲಿ ಮಾಡಲಾದ ವೆಚ್ಚ ಅಥವಾ ಅಭಿವೃದ್ಧಿಗಳನ್ನು ಅಂತಿಮವಾಗಿ ಆರ್ಜನೆ ಮಾಡಿಕೊಳ್ಳಲಾಗುವ ಸದರಿ ಭೂಮಿ ಮತ್ತು ಕಟ್ಟಡಗಳ ಅಂತಹ ಭಾಗಗಳಿಗೆ ಪರಿಹಾರಕ್ಕಾಗಿ ನಿರ್ಧರಣೆ 
ಮಾಡುವ ಅಧಿಕಾರಿಯು ಸದರಿ ಅಧಿನಿಯಮದ 24ನೇ ಪ್ರಕರಣದ (ಏಳನೇ ಖಂಡದ) 2ನೇ ಉಪ ಪ್ರಕರಣದ ಮೇರೆಗೆ ಗಣನೆಗೆ ತೆಗೆದುಕೊಳ್ಳಬಾರದು. 
ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ಚಕ್ರಾ, ಸಾವೇಹಕ್ಕಲು ಮತ್ತು ವರಾಹಿ ಯೋಜನೆ, ಶಿವಮೊಗ್ಗ ಇವರ ಕಛೇರಿಯಲ್ಲಿ ಸದರಿ ಭೂಮಿ ಹಾಗೂ ಕಟ್ಟಡಗಳ ಸ್ಥೂಲ ನಕಾಶೆಯನ್ನು ಪರಿಶೀಲನೆಗೆ 


ಇಡಲಾಗಿದೆ. 

















ಅನುಸೂಚಿ 
ಜಿಲ್ಲೆ: ಶಿವಮೊಗ್ಗ ತಾಲ್ಲೂಕು: ತೀರ್ಥಹಳ್ಳಿ ಹೋಬಳಿ: ಆಗುಂಬೆ ಗ್ರಾಮ: ಬಿಳುಮನೆ 
ಕ್ರಮ ಖಾತೆದಾರರ ಹೆಸರು ಅನುಭವ- | ಸರ್ವೆ ತರಹೆ ಚಕ್ಕುಬಂದಿ ಅಗತ್ಯವಾದ ಅಂದಾಜು ಕಂದಾಯ 
ಸಂಖ್ಯೆ ದಾರರ ನಂ. ಪೂರ್ವ | ಪಶ್ಚಿಮ | ಉತ್ತರ | ದಕ್ಷಿಣ ಸ.ನಂ. ವಿಸ್ತೀರ್ಣ 
ಹೆಸರು ಸ.ನಂ ಸ.ನಂ. ಸ.ನಂ. ಎ.ಗುಂ. 
1 2 3 4 5 6 7 8 9 10 11 
1 ಪಿ.ಆರ್‌. ತಿಮಪ್ಪಗೌಡ ಸ್ವಂತ 34 ಪೈ ಭಾಗಾಯ್ತು 34 34 34 34 0-06 1/4 1-25 
ಬಿನ್‌ ರಾಮಪ್ಪಗೌಡ 
34 ಪೈ ಖುಷ್ಕಿ ಅದರಲ್ಲಿನ 34 34 34 ಬೆಳ್ಳಪ್ಪಗೌಡರ 0-05 0-15 
ವಾಸದಮನೆ ಕ್ಕಾಟಲ್‌ ಜಮೀನು ಮೇಗರವಳ್ಳಿ ಗ್ರಾಮ ಪಂಚಾಯ್ತಿ 
ಶೆಡ್‌ ಬಾತ್‌ ಶೆಡ್‌ ಡಿ.ಆರ್‌. ನಂ.7/03-04, 
ಕಂದಾಯ 36-70 
ಜುಮ್ಲಾ 0-11 14 1-40 









































(ಸರ್ಕಾರಿ ಆದೇಶ ನಂ. ಆರ್‌ಡಿ 64 ಎಕ್ಕೂಎಸ್‌ 81, ದಿನಾಂಕ: 21.8.1982) (ಹಾಗೂ ಆರ್‌ಡಿ 48 ಎಕ್ಕೂಎಸ್‌ 83, ದಿನಾಂಕ: 25.8.83) 
ಪಿ.ಆರ್‌. 154 ಜಿಲ್ಲಾಧಿಕಾರಿಗಳು, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ. 
ಜಿಲ್ಲಾಧಿಕಾರಿಗಳ ಕಛೇರಿ, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ 
ಭೂಸ್ವಾಧೀನ ಕಾಯಿದೆಯ ಪ್ರಕರಣದ 48(1)ರ ಮೇರೆಗಿನ ರದ್ದಿಯಾತಿ ಅಧಿಸೂಚನೆ 
ಕ್ರಮಾಂಕ: ಆರ್‌(2)ಎಲ್‌ಎಕ್ಕೂ:ಎಸ್‌ಆರ್‌:42001-02, ದಿನಾಂಕ: 3ನೇ ಜೂನ್‌ 2004 
1991ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 33ರ ಮೂಲಕ ತಿದ್ದುಪಡಿಯಾದ ಭೂ ಸ್ವಾಧೀನ ಅಧಿನಿಯಮ 1894 (ಕೇಂದ್ರ ಅಧಿನಿಯಮ ಸಂಖ್ಯೆ: 1894ರ (1)ರ 4ನೇ ಪ್ರಕರಣದ (1)ನೇ ಉಪ ಪ್ರಕರಣದ 
ಮೇರೆಗೆ ಕರ್ನಾಟಕ ಸರ್ಕಾರಕ್ಕೆ ಮುಂದೆ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಜಮೀನುಗಳ ಭೂ ಸ್ವಾಧೀನ ಬಗ್ಗೆ ಹೊರಡಿಸಿರುವ ಕ್ರಮಾಂಕ: ಆರ್‌(2) ಎಲ್‌ಎಕ್ಯೂ:ಎಸ್‌ಆರ್‌:4:01-02, ದಿನಾಂಕ: 31.5.2003ರ 
ಅಧಿಸೂಚನೆಯು ದಿನಾಂಕ: 12.6.2003ರ ಕರ್ನಾಟಕ ರಾಜ್ಯಪತ್ರದ ಭಾಗ ಸಂಖ್ಯೆ: 6 ರಲ್ಲಿನ ಪುಟ ಸಂಖ್ಯೆ: 286 ರಿಂದ 290ರ ವರೆಗೆ ಪ್ರಕಟವಾಗಿರುತ್ತದೆ. ಜಂಟಿ ಅಳತೆ ತಃಖ್ತೆಯ ರೀತ್ಯ ಸದರಿ ಜಮೀನುಗಳಲ್ಲಿ 
ತುಂಗಾ ಮೇಲ್ದಂಡೆ ಯೋಜನೆಯ ಹಿನ್ನೀರಿನಲ್ಲಿ ಮುಳುಗಡೆಯಾಗದೇ ಇರುವುದರಿಂದ ಭೂ ಸ್ವಾಧೀನ ಅಧಿನಿಯಮದ ಪ್ರಕರಣ 48ರ ಉಪ ಪ್ರಕರಣದ (1) ರಂತೆ ಈ ಕೆಳಕಂಡ ಜಮೀನುಗಳ ಭೂ ಸ್ವಾಧೀನ 


ನಡವಳಿಯನ್ನು ಈ ಮೂಲಕ ಕೈ ಬಿಡಲಾಗಿದೆ. 
































೩೮೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೪, ೨೦೦೪ ಭಾಗ - ೬ 
ಅನುಸೂಚಿ 
ಜಿಲ್ಲೆ: ಶಿವಮೊಗ್ಗ ತಾಲ್ಲೂಕು: ತೀರ್ಥಹಳ್ಳಿ ಹೋಬಳಿ: ಮಂಡಗದ್ದೆ ಗ್ರಾಮ: ಕಣಗಲಕೊಪ್ಪ 
ಕ ಚಕ್ಕುಬಂದಿ ಅಂದಾಜು 
ಸು ಖಾತೆದಾರರ ಹೆಸರು ವಿ ನ | ಘಲ್‌ ಪಶಿಮಕ್ಕೆ ಉತರಕ್ಕೆ ದಕ್ಷಿಣಕ್ಕೆ | ವಿಸೀರ್ಣ | ಆಕಾರ 
ಸಂಖ್ಯೆ ಹೆಸರು ನಂ. ತು ಚು ಜಸತ Wa ಹ ಎ 
ಸ.ನಂ. ಸ.ನಂ. ಸ.ನಂ ಸ.ನಂ. ಎ.ಗುಂ. ರೂ.ಪೈ 
1 2 3 4 5 7 8 9 10 11 
1) ಕರ್ನಾಟಕ ಸರ್ಕಾರ, ತಹಶೀಲ್ದಾರ್‌, ತೀರ್ಥಹಳ್ಳಿ ಸಂತ 18 ತರಿ 17 85 17 19 1-31 9-42 
2) ಜನಾರ್ಧನ ಬಿನ್‌ ಕಿಟ್ಟಿಭಂಡಾರಿ 
2. |) ಕರ್ನಾಟಕ ಸರ್ಕಾರ, ತಹಶೀಲ್ದಾರ್‌ ತೀರ್ಥಹಳ್ಳಿ ಸಂತ 19:2ಎ ತರಿ 19:3 19:2 ರಲ್ಲಿ 18 20 1-08 6-71 
ತಾಲ್ಲೂಕು. ಉಳಿದಭಾಗ 
2) ದಿವಾಕರ ಬಿನ್‌ ಶೇಷ ಭಂಡಾರಿ 19:2ಬಿ 
3) ಎಂ.ಜಿ. ವೆಂಕಟೇಶ 4) ಎಂ.ಜಿ. ಸುದರ್ಶನ್‌ 
5) ಎಸ್‌.ಎನ್‌. ಗೋಪಾಲಕೃಷ್ಣ 
6) ಎಂ.ಎನ್‌. ದಿವಾಕರ 
ಬಿನ್‌ ಎ.ಎಸ್‌. ನಾರಾಯಣಭಟ್ಟ 
7) ಜನಾರ್ಧನ ಬಿನ್‌ ಕಿಟ್ಟಿ ಭಂಡಾರಿ 
3. 11) ಕರ್ನಾಟಕ ಸರ್ಕಾರ, ತಹಶೀಲ್ದಾರ್‌, ತೀರ್ಥಹಳ್ಳಿ ಸಂತ 22 ತರಿ 26 87 26 23 6-30 31-89 
2) ಎನ್‌.ಟಿ. ತಮಯ್ಯ ಹೆಗಡೆ 
3) ಲಕ್ಷ ಮ್ಮಕೋಂ ಬೈರಪ್ಪ 4) ಬಿ.ಆರ್‌. ಕೃಷ್ಣಪ್ಪ 
4. | 1) ಕರ್ನಾಟಕ ಸರ್ಕಾರ, ತಹಶೀಲ್ದಾರ್‌, ತೀರ್ಥಹಳ್ಳಿ ಸಂತ 23 ತರಿ 26 88 88 22 5-00 25-77 
2) ರಮೇಶ್‌ ಬಿನ್‌ ಚಂದ್ರಯ್ಕಶೆಟ್ಟಿ 
3) ಸುಂದ್ರಮ್ಮ ಕೋಂ ಚಂದ್ರಯ್ಮಶೆಟ್ಟಿ 
5. |, ಭ) ಕರ್ನಾಟಕ ಸರ್ಕಾರ, ತಹಶೀಲ್ದಾರ್‌, ತೀರ್ಥಹಳ್ಳಿ ಸಂತ 26 ಪೈ ತರಿ 26ಪೈ 26 ಪೈ 26 ಪೈ 26 ಪೈ 4-00 ದ 
2) ರಮೇಶ ಬಿನ್‌ ಚಂದ್ರಯ್ಕಶೆಟ್ಟಿ 
3) ಕೆ. ವಿಠಲಶೆಟ್ಟಿ 4 ಬೋಜರಾಜ ಶೆಟ್ಟಿ 
6. | 1) ಕರ್ನಾಟಕ ಸರ್ಕಾರ, ತಹಶೀಲ್ದಾರ್‌, ಸ್ವಂತ ರತ್ನಮ್ಮ 27:1 ತರಿ 40 28 27:2 28 6-29 33-63 
ತೀರ್ಥಹಳ್ಳಿ ತಾಲ್ಲೂಕು. (2-00) 
2) ಚನ್ನಯ್ಯ ನಾಯ್ಕ ಬಿನ್‌ ನಾಗನಾಯ್ಕ 
3) ಭೂದಾನ ಯಜ್ಞ ಕೋರ್ಟ್‌ 




































































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೪, ೨೦೦೪ ೩೮೯ 
1 2 3 4 5 6 1 8 9 10 11 
7. | 1) ಕರ್ನಾಟಕ ಸರ್ಕಾರ, ತಹಶೀಲ್ದಾರ್‌, ತೀರ್ಥಹಳ್ಳಿ ಸ್ವಂತ ಸರ್ಕಾರ 27:2 ತರಿ 40 28 32 27:1 4-18 22-75 

2) ನಿಂಗಾನಾಯ್ಕ ಬಿನ್‌ ಚಿನ್ನನಾಯ್ಕ (0-10) 
3) ಟೀಕಪ್ಪ 4) ಮಂಜುನಾಥ 5) ಕೃಷ್ಣಮೂರ್ತಿ 
6) ಪುಟ್ಟಸ್ವಾಮಿ 
8. |1) ಕರ್ನಾಟಕ ಸರ್ಕಾರ, ತಹಶೀಲ್ದಾರ್‌, ತೀರ್ಥಹಳ್ಳಿ ಸಂತ 48 ತರಿ 41 51 46 49 5-01 22-61 
2) ಎಂ.ಜಿ. ಶಶಿಕಲಾ ಕೋಂ ಎಂ.ಜಿ. ಗೋಪಾಲ 
3) ಎಂ.ಟಿ. ಸತ್ಯನಾರಾಯಣ ಬಿನ್‌ ತಿರುಮಲಯ್ಯ 
9. | 1) ಕರ್ನಾಟಕ ಸರ್ಕಾರ, ತಹಶೀಲ್ದಾರ್‌, ತೀರ್ಥಹಳ್ಳಿ ಸಂತ 54 ತರಿ 44 55 44 41 7-38 35-00 
2) ಗೌರಮ್ಮಕೋಂ ಸಿದ್ದಪ್ಪ 
3) ಕರ್ನಾಟಕ ಸರ್ಕಾರ 
10. | 1 ಕರ್ನಾಟಕ ಸರ್ಕಾರ, ತಹಶೀಲ್ದಾರ್‌, ಸ್ವಂತ 62 ತರಿ 61 79 64 70 5-18 44-50 
ತೀರ್ಥಹಳ್ಳಿ ತಾಲ್ಲೂಕು. ಕೆ. ವಿಠಲಶೆಟ್ಟಿ 
2) ಲಕ್ಷ್ಮೀದೇವಮ್ಮಮಕ್ಕಳು 3) ರಮೇಶ (2-17) 
4) ಸುಧಾಕರ 5) ನರೇಂದ್ರ 6) ಪ್ರಕಾಶ 
7) ಪದಿನಿ 8) ಪಂಕಜ 
9) ಉಪೇಂದ್ರಯ್ಯಗೌಡ 
10) ಸೀನಶೆಟ್ಟಿ 11) ವಿಠಲಶೆಟ್ಟಿ 
12) ನಾರಾಯಣ ಶೆಟ್ಟಿ 13) ಭೋಜಶೆಟ್ಟಿ 
11. | 1) ಕರ್ನಾಟಕ ಸರ್ಕಾರ, ತಹಶೀಲ್ದಾರ್‌, ಸ್ವಂತ 63 ತರಿ 62 64 64 79 0-10 1-21 
ತೀರ್ಥಹಳ್ಳಿ ತಾಲ್ಲೂಕು. 
2) ಜಯರಾಮ ಹೆಗ್ಡೆ 
12. | 1) ಕರ್ನಾಟಕ ಸರ್ಕಾರ, ತಹಶೀಲ್ದಾರ್‌, ತೀರ್ಥಹಳ್ಳಿ ಸ್ವಂತ 74 ತರಿ 73 78 73 72 1-21 7-58 
2) ಮಂಜುನಾಥ ಬಿನ್‌ ಸಿದ್ದಪ್ಪ ಈಶ್ವರಪ್ಪ 
3) ಮಂಜುನಾಥ ಬಿನ್‌ ಕಿಟ್ಟಭಂಡಾರಿ ಬಿನ್‌ ಸಿದ್ದಪ್ಪ 
4) ಮಂಜಮ್ಮ ಕೋಂ ಉಳುಮನೆ ಮಂಜಪ್ಪ (2-21) 
13. | 1) ಕರ್ನಾಟಕ ಸರ್ಕಾರ, ತಹಶೀಲ್ದಾರ್‌, ತೀರ್ಥಹಳ್ಳಿ ಸ್ವಂತ 75 ತರಿ 74 76 78 74 1-23 7-88 
2) ಕೆ.ಕೆ. ಚಂದ್ರಶೇಖರ್‌ 
3) ಕಿಟ್ಟ ಭಂಡಾರಿ ಮಗ ಮಂಜುನಾಥ 









































೩೯೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೪, ೨೦೦೪ ಭಾಗ - ೬ 



























































1 2 3 4 5 6 7 8 9 10 11 
14. | 1) ಕರ್ನಾಟಕ ಸರ್ಕಾರ, ತಹಶೀಲ್ದಾರ್‌, ತೀರ್ಥಹಳ್ಳಿ ಸ್ವಂತ 76 ತರಿ 78 76 ರಲ್ಲಿ 75, 78 77 1-18 7-26 
2) ಕೊಲ್ಲೂರಯ್ಯ 3) ತಾರಕೇಶಪ್ಪ ಶೀಲಾವತಿ (1-10) ಉಳಿದ ಭಾಗ 
ಗಿರಿಜಮ್ಮ (1-00) 
15. | 1) ಕರ್ನಾಟಕ ಸರ್ಕಾರ, ತಹಶೀಲ್ದಾರ್‌, ತೀರ್ಥಹಳ್ಳಿ ಸ್ವಂತ 77 ತರಿ 78 77 76 83 3-32 20-05 
2) ಚಂದ್ರಶೇಖರ 3) ಸೀನಪ್ಪ 
16. , 1) ಕರ್ನಾಟಕ ಸರ್ಕಾರ, ತಹಶೀಲ್ದಾರ್‌, ತೀರ್ಥಹಳ್ಳಿ ಸ್ವಂತ 81 ತರಿ 80 ಗ್ರಾಮಗಡಿ 80 80 4-23 1-24 
2) ಶರಾವತಿಬಾಯಿ ಕೋಂ ಎನ್‌. ಕೃಷ್ಣೋಜಿರಾವ್‌ 
17. | 1) ಕರ್ನಾಟಕ ಸರ್ಕಾರ, ತಹಶೀಲ್ದಾರ್‌, ತೀರ್ಥಹಳ್ಳಿ ಸ್ವಂತ 83 ತರಿ 80, 82 83ರಲ್ಲಿ 77 ಲಿಂಗಾಪುರ 6-32 29-53 
2) ಸೀನಪ್ಪ 3) ಎ.ವಿ. ನರೇಂದ್ರ ಜಯರಾಂ (0-20) ಉಳಿದ ಭಾಗ ಗಡಿ 
4) ಎ.ವಿ. ಪ್ರಕಾಶ್‌ 
ಜುಮ್ಲಾ | 68-12 
ಘೋಷ್ಟಾರೆ (ಅರವತ್ತೆಂಟು ಎಕರೆ ಹನ್ನೆರಡು ಗುಂಟೆ ಮಾತ್ರ) 
ತರಿ 68 ಎಕರೆ 12 ಗುಂ. 
ಪಿ.ಆರ್‌. 156 ಜಿಲ್ಲಾಧಿಕಾರಿಗಳು, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ. 


ಜಿಲ್ಲಾಧಿಕಾರಿಯವರ ಕಾರ್ಯಾಲಯ, ದಾವಣಗೆರೆ ಜಿಲ್ಲೆ, ದಾವಣಗೆರೆ 
ಭೂಸ್ವಾಧೀನ ಕಾಯ್ದೆಯ ಕಲಂ 17ನೇ ಪ್ರಕರಣದ ಅನ್ವಯ ಪ್ರಕರಣ 4(1)ರ ಮೇರೆಗೆ ಅಧಿಸೂಚನೆ 
ಕ್ರಮಾಂಕ: ಎಲ್‌ಎಕ್ಕೂ:ಎಸ್‌ಆರ್‌:42004-05, ದಿನಾಂಕ: 7ನೇ ಜೂನ್‌ 2004 

ಈ ಕೆಳಗಿನ ಅನುಸೂಚಿಯಲ್ಲಿ ಸೂಚಿಸಿರುವ ಜಮೀನುಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ತುಂಗಾ ಮೇಲ್ದಂಡೆ ಯೋಜನೆ ಮುಖ್ಯ ಕಾಲುವೆಯನ್ನು ನಿರ್ಮಿಸಲು ಅಗತ್ಯವಾಗಲಿದೆ ಎಂದು 
ಸರ್ಕಾರಕ್ಕೆ ಕಂಡು ಬಂದಿರುವುದರಿಂದ, ಕರ್ನಾಟಕ ಅಧಿನಿಯಮ 1991ರ 33ರ ಮೂಲಕ ತಿದ್ದುಪಡಿಯಾದ ಭೂ ಆರ್ಜನೆ ಅಧಿನಿಯಮ 1894 (ಕೇಂದ್ರ ಅಧಿನಿಯಮ ಸಂಖ್ಯೆ 1894ರ 1)ರ 4ನೇ ಪ್ರಕರಣದ ಉಪ 
ಬಂಧಗಳ ಮೇರೆಗೆ ಅನುಸಾರವಾಗಿ ಮೇಲೆ ನಿರ್ದಿಷ್ಟಪಡಿಸಿದ ಉದ್ದೇಶಕ್ಕಾಗಿ ಸದರಿ ಜಮೀನುಗಳು ಅಗತ್ಯವಾಗಿದೆ ಎಂದು ಈ ಮೂಲಕ ಅಧಿಸೂಚಿಸಲಾಗಿದೆ. ಹಾಗೂ ಕರ್ನಾಟಕ ಸರ್ಕಾರವು ಸದರಿ ಅಧಿನಿಯಮದ 
4ನೇ ಪ್ರಕರಣದ (2ನೇ ಉಪ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ತುಂಗಾ ಮೇಲ್ದಂಡೆ ಯೋಜನೆ, ಶಿವಮೊಗ್ಗ ಇವರಿಗೆ ಈ ಮೂಲಕ 
ಅಧಿಕಾರವನ್ನು ನೀಡಿರುತ್ತದೆ. 

ಸದರಿ ಅಧಿನಿಯಮದ 17ನೇ ಪ್ರಕರಣದ (1) ಮತ್ತು (0ನೇ ಉಪ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಈ ಪ್ರಕರಣದ ತುರ್ತಿನ ದೃಷ್ಟಿಯಿಂದ ಸದರಿ 
ಅಧಿನಿಯಮದ 5ಎ ಪ್ರಕರಣದ ಉಪ ಬಂಧಗಳು, ಕೆಳಗೆ ನಿರ್ದಿಷ್ಟ ಪಡಿಸಲಾದ ಭೂಮಿಗಳ ಸ್ವಾಧೀನಕ್ಕೆ ಅನ್ವಯವಾಗುವುದಿಲ್ಲವೆಂದು ನಿರ್ದೇಶಿಸಿದೆ. (ಸರ್ಕಾರದ ಆದೇಶ ಸಂಖ್ಯೆ ಕಂಇ 31 ಭೂಸ್ವಾಳ 2002, 
ದಿನಾಂಕ: 4.6.2002) 

ಸದರಿ ಭೂಮಿಗಳ ಆರ್ಜನೆಯ ಉದ್ದೇಶಕ್ಕಾಗಿ ಸದರಿ ಭೂಮಿಗಳ ಮೇಲೆ ನಿಯೋಜಿಸಲ್ಪಟ್ಟ ಯಾವೊಬ್ಬ ಮೋಜಣಿದಾರ ಅಥವಾ ಇತರ ವ್ಯಕ್ತಿಗಳಿಗೆ ಅಡ್ಡಿಯನ್ನು ಉಂಟು ಮಾಡಬಾರದೆಂದು ಅಥವಾ 
ಅವರ ಕಾರ್ಯದಲ್ಲಿ ಹಸ್ತಕ್ಷೇಪ ಮಾಡಬಾರದೆಂದು ಸದರಿ ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕದ ನಂತರ 





ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೪, ೨೦೦೪ ೩೯೧ 





ಜಿಲ್ಲಾಧಿಕಾರಿಗಳು, ದಾವಣಗೆರೆ ರವರ ಅನುಮತಿ ಇಲ್ಲದೇ ಮಾರಾಟ, ಗುತ್ತಿಗೆ ಅಡಮಾನ, ವಿನಿಮಯದ ಮೂಲಕ ಅಥವಾ ಬೇರೆ ರೀತಿಯ ಮೂಲಕ ಸದರಿ ಭೂಮಿಗಳ ವಿಲೆಗಾಗಿ ಮಾಡಿಕೊಂಡ ಯಾವುದೇ 
ಕರಾರುಗಳನ್ನು ಅಥವಾ ಅದರಲ್ಲಿ ಮಾಡಲಾದ ವೆಚ್ಚ ಅಥವಾ ಅಭಿವೃದ್ಧಿಗಳನ್ನು ಅಂತಿಮವಾಗಿ ಆರ್ಜನೆ ಮಾಡಿಕೊಳ್ಳಲಾಗುವ ಸದರಿ ಭೂಮಿಗಳ ಅಂತಹ ಭಾಗಗಳಿಗೆ ಪರಿಹಾರವನ್ನು ನಿರ್ಧರಣೆ ಮಾಡುವ 
ಅಧಿಕಾರಿಯು ಸದರಿ ಅಧಿನಿಯಮದ 24ನೇ ಪ್ರಕರಣದ 7ನೇ ಖಂಡದ (ಉಪ ಪ್ರಕರಣದ) ಮೇರೆಗೆ ಗಣನೆಗೆ ತೆಗೆದುಕೊಳ್ಳಬಾರದು. 

ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ತುಂಗಾ ಮೇಲ್ದಂಡೆ ಯೋಜನೆ ಶಿವಮೊಗ್ಗ ಇವರ ಕಾರ್ಯಾಲಯದಲ್ಲಿ ಭೂಮಿಗಳ ಸ್ಥೂಲ ನಕಾಶೆಯನ್ನು ಪರಿಶೀಲನೆಗೆ ಇಡಲಾಗಿದೆ. 























ಅನುಸೂಚಿ 
ಜಿಲ್ಲೆ: ದಾವಣಗೆರೆ ತಾಲ್ಲೂಕು: ಹೊನ್ನಾಳಿ ಹೋಬಳಿ: ಗೋವಿನಕೋವಿ ಗ್ರಾಮ: ದೊಡ್ಡೇರಿ 
ಕ್ರಮ ಖಾತೆದಾರರ ಹೆಸರು ಅನುಭವ- ಸರ್ವೆ ತರಹೆ ಚಕ್ಕುಬಂದಿ ಭೂ ಸ್ಟಾಧೀನ ಜಮೀನಿನ 
ಸಂಖ್ಯೆ ದಾರರ ಹೆಸರು ನಂ. ವಿವರ 
ಪೂರ್ವಕ್ಕೆ ಪ ಮಕ್ಕೆ ಉತ್ತರಕ್ಕೆ ದಕ್ಷಿಣಕ್ಕೆ ವಿಸ್ತೀರ್ಣ ಆಕಾರ 
ಸ.ನಂ. ಸ.ನಂ. ಸ.ನಂ. ಸ.ನಂ. ಎ.ಗುಂ. ರೂ.ಪೈ. 
1 2 3 4 5 6 7 8 9 10 11 
1 1. ಕೆ. ಬಸಪ್ಪ ಬಿನ್‌ ಸಣ್ಣ ಮಲ್ಲಪ ಸಂತ 44 ಖುಷ್ಕಿ 44 ಕೆರೆ ದಾರಿ 44 44 1-18 1-03 
ಣ ಉಲ ವ 
2. ಕೆ. ಹನುಮಂತಪ್ಪ ಬಿನ್‌ ಚನ್ನಪ್ಪ 
2. | 1. ಗುಡುಮಲ್ಲಪ್ಪ ಬಿನ್‌ ಬಸಪ್ಪ ಸ್ವಂತ 52 ಪೈಕಿ | ಖುಷ್ಕಿ 52 52 52 52 0-09 0-18 
3. | 1. ನಾಗರಾಜಪ್ಪ ಬಿನ್‌ ಚನ್ನಪ್ಪ ಸ್ವಂತ 65 ಪೈಕಿ | ಖುಷ್ಕಿ | 65ರ ಉಳಿದ 65 65 65ರ ಉಳಿದ 0-35 0-62 
2. ಜಿ. ಶಂಕರಪ್ಪ ಬಿನ್‌ ಚನ್ನಪ್ಪ ಭಾಗ ಭಾಗ 
3. ಡಿ.ಜಿ. ಓಂಕಾರಪ್ಪ ಬಿನ್‌ ದೊಡ್ಡ ಬಸಪ್ಪ 
6 (5) 
ಜುಮ್ಹಾ 2-22 









































(ಜುಮ್ಲಾ ಎರಡು ಎಕರೆ ಇಪ್ಪತ್ತೆರಡು ಗುಂಟೆ ಮಾತ್ರ) 


ಪಿ.ಆರ್‌. 164 ಜಿಲ್ಲಾಧಿಕಾರಿಗಳು, ದಾವಣಗೆರೆ ಜಿಲ್ಲೆ ದಾವಣಗೆರೆ. 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ 
ಭೂ ಆರ್ಜನೆ ಅಧಿನಿಯಮದ ಕಲಂ 4(1)ರ ಮೇರೆಗೆ ಅಧಿಸೂಚನೆ 
ನಂ: ಆರ್‌(1)ಎಲ್‌ಎಕ್ಯೂ:ಎಸ್‌ಆರ್‌:3/2004-05, ದಿನಾಂಕ: 11ನೇ ಜೂನ್‌ 2004 
ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಜಮೀನು, ಕಟ್ಟಡಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ವರಾಹಿ ಜಲವಿದ್ಯುತ್‌ ಯೋಜನೆಯ ಬಗ್ಗೆ ಬೇಕಾಗಬಹುದೆಂದು ಕರ್ನಾಟಕ ಸರ್ಕಾರಕ್ಕೆ ಕಂಡು 


ಬಂದಿರುವುದರಿಂದ, 
ಕರ್ನಾಟಕ ಅಧಿನಿಯಮ 1991ರ 33ರ ಮೂಲಕ ತಿದ್ದುಪಡಿಯಾದ ಭೂ ಆರ್ಜನೆ ಅಧಿನಿಯಮ 1894 (ಕೇಂದ್ರ ಅಧಿನಿಯಮ ಸಂಖ್ಯೆ 1894ದ (1)ರ 4ನೇ ಪ್ರಕರಣದ (1)ನೇ ಉಪಪ್ರಕರಣದ 


ಅನುಸಾರವಾಗಿ ಅದಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ ಈ ಬಗ್ಗೆ ಈ ಮೂಲಕ ನೋಟೀಸನ್ನು ಕೊಡಲಾಗಿದೆ. ಹಾಗೂ ಕರ್ನಾಟಕ ಸರ್ಕಾರವು ಈ ಅಧಿನಿಯಮದ 4(2)ನೇ ಪ್ರಕರಣದ ಮೂಲಕ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಲು ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ಚಕ್ರಾ, ಸಾವೇಹಕ್ಕಲು ಮತ್ತು ವರಾಹಿ ಯೋಜನೆ, ಶಿವಮೊಗ್ಗ ಮತ್ತು ಅವರ ಸಿಬ್ಬಂದಿ ಹಾಗೂ ಕೆಲಸಗಾರರಿಗೆ ಈ ಮೂಲಕ ಅಧಿಕಾರ 
ನೀಡಿರುತದೆ. 


೩೯೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೪, ೨೦೦೪ ಭಾಗ - ೬ 





ಸದರಿ ಅಧಿನಿಯಮದ 3(ಸಿ) ಪ್ರಕರಣದ ಮೇರೆಗೆ ಕರ್ನಾಟಕ ಸರ್ಕಾರವು ಅಧಿನಿಯಮದ 5ಎ ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ವಿಶೇಷ ಭೂ 
ಸ್ವಾಧೀನಾಧಿಕಾರಿಗಳು, ಚಕ್ರಾ, ಸಾವೇಹಕ್ಕಲು ಮತ್ತು ವರಾಹಿ ಯೋಜನೆ, ಶಿವಮೊಗ್ಗ ಇವರನ್ನು ನೇಮಕ ಮಾಡಿದೆ. 

ಈ ಭೂಮಿ ಮತ್ತು ಕಟ್ಟಡಗಳಿಗೆ ಹಿತಾಸಕ್ತಿ ಹೊಂದಿರುವ ಯಾವನೇ ವ್ಯಕ್ತಿಯು ತಮ್ಮ ಆಕ್ಷೇಪಣೆಗಳು ಯಾವುದಾದರೂ ಇದ್ದಲ್ಲಿ, ಅವುಗಳನ್ನು ಈ ಪ್ರಕಟಣೆ ಪ್ರಕಟವಾದ 30 ದಿವಸಗಳೊಳಗಾಗಿ ಕರ್ನಾಟಕ 
ಅಧಿನಿಯಮ 1991ರ 33ರ ಮೂಲಕ ತಿದ್ದುಪಡಿಯಾದ ಭೂ ಆರ್ಜನೆ ಅಧಿನಿಯಮ 1894ರ 3(ಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ನೇಮಕವಾದ ವಿಶೇಷ ಭೂ 
ಸ್ವಾಧೀನಾಧಿಕಾರಿಗಳು, ಚಕ್ರಾ, ಸಾವೇಹಕ್ಕಲು ಮತ್ತು ವರಾಹಿ ಯೋಜನೆ, ಶಿವಮೊಗ್ಗ ಇವರಿಗೆ ಲಿಖಿತ ಮೂಲಕ ಸಲ್ಲಿಸತಕ್ಕದ್ದು. 

ಸದರಿ ಆರ್ಜನೆ ಉದ್ದೇಶಕ್ಕಾಗಿ ಸದರಿ ಭೂಮಿ ಮತ್ತು ಕಟ್ಟಡಗಳ ಮೇಲೆ ನಿಯೋಜಿತರಾದ ಯಾವುದೇ ಮೋಜಣಿದಾರ ಅಥವಾ ಇತರೆ ವ್ಯಕ್ತಿಗಳಿಗೆ ಅಡ್ಡಿಯನ್ನುಂಟುಮಾಡಬಾರದೆಂದು ಅಥವಾ ಅವರ 
ಕಾರ್ಯಗಳಲ್ಲಿ ಹಸ್ತಕ್ಷೇಪ ಮಾಡಬಾರದೆಂದು ಸದರಿ ಭೂಮಿ ಮತ್ತು ಕಟ್ಟಡಗಳಲ್ಲಿ ಹಿತಾಸಕ್ತಿಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕದ 
ನಂತರ ಶಿವಮೊಗ್ಗ ಜಿಲ್ಲಾಧಿಕಾರಿಯ ಅನುಮತಿ ಇಲ್ಲದೆ ಮಾರಾಟ, ಗುತ್ತಿಗೆ, ಅಡಮಾನ, ವಿನಿಮಯದ ಮೂಲಕ ಅಥವಾ ಬೇರೆ ರೀತಿಯ ಮೂಲಕ ಸದರಿ ಭೂಮಿಗಳ ವಿಲೆಗಾಗಿ ಮಾಡಿಕೊಂಡ ಯಾವುದೇ 
ಕರಾರುಗಳನ್ನು ಅಥವಾ ಅದರಲ್ಲಿ ಮಾಡಲಾದ ವೆಚ್ಚ ಅಥವಾ ಅಭಿವೃದ್ಧಿಗಳನ್ನು ಅಂತಿಮವಾಗಿ ಆರ್ಜನೆ ಮಾಡಿಕೊಳ್ಳಲಾಗುವ ಸದರಿ ಭೂಮಿ ಮತ್ತು ಕಟ್ಟಡಗಳ ಅಂತಹ ಭಾಗಗಳಿಗೆ ಪರಿಹಾರಕ್ಕಾಗಿ ನಿರ್ಧರಣೆ 
ಮಾಡುವ ಅಧಿಕಾರಿಯು ಸದರಿ ಅಧಿನಿಯಮದ 24ನೇ ಪ್ರಕರಣದ (ಏಳನೇ ಖಂಡದ) 2ನೇ ಉಪ ಪ್ರಕರಣದ ಮೇರೆಗೆ ಗಣನೆಗೆ ತೆಗೆದುಕೊಳ್ಳಬಾರದು. 

ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ಚಕ್ರಾ, ಸಾವೇಹಕ್ಕಲು ಮತ್ತು ವರಾಹಿ ಯೋಜನೆ, ಶಿವಮೊಗ್ಗ ಇವರ ಕಛೇರಿಯಲ್ಲಿ ಸದರಿ ಭೂಮಿ ಹಾಗೂ ಕಟ್ಟಡಗಳ ಸ್ಥೂಲ ನಕಾಶೆಯನ್ನು ಪರಿಶೀಲನೆಗೆ 


ಇಡಲಾಗಿದೆ. 




















ಅನುಸೂಚಿ 
ಜಿಲ್ಲೆ: ಶಿವಮೊಗ್ಗ ತಾಲ್ಲೂಕು: ತೀರ್ಥಹಳ್ಳಿ ಹೋಬಳಿ: ಆಗುಂಬೆ ಗ್ರಾಮ: ಬಿಳುಮನೆ 
ಕ್ರಮ ಖಾತೆದಾರರ ಅನುಭವ- | ಸರ್ವೆ ತರಹೆ ಚಕ್ಕುಬಂದಿ ಅಗತ್ಯವಾದ ಅಂದಾಜು ಕಂದಾಯ 
ಸಂಖ್ಯೆ ಹೆಸರು ದಾರರ ನಂ. ಪೂರ್ವ | ಪಶ್ಚಿಮ | ಉತ್ತರ ದಕ್ಷಿಣ ವಿಸ್ತೀರ್ಣ 
ಹೆಸರು ಸ.ನಂ. | ಸ.ನಂ. | ಸ.ನಂ. | ಸ.ನಂ. ಎ.ಗುಂ. 
1 2 3 4 5 7 8 9 10 11 
1 ನಾಗಪ್ಪಗೌಡ ಬಿನ್‌ ಸ್ವಂತ 34 ಪೈ ಖುಷ್ಕಿ 34 34 34 34 0-05 0-15 
ಕಿಟ್ಟಯ್ಯ ಗೌಡ ಅದರಲ್ಲಿನ ಮೇಗರವಳ್ಳಿ ಗ್ರಾಮ ಪಂಚಾಯ್ತಿ 
1) ವಾಸದಮನೆ 2) ಕ್ಯಾಟಲ್‌ ಶೆಡ್‌ ಡಿ.ಆರ್‌. ನಂ.32/77-78 
3) ಕಟ್ಟಿಗೆ ಶೆಡ್‌ 4) ಕಾರ್ಟ್‌ ಶೆಡ್‌ ಕಂದಾಯ 9-68 
5) ತುಳಸಿಕಟ್ಟೆ 6) ಅರೇಕಾನಟ್‌ ಶೆಡ್‌ 
ಬಾಗಾಯ್ತು 0-13 1/2 
ಜುಮ್ಲಾ ಖ 0-05 0-15 
ಬಾ 0-13 1/2 






































(ಸರ್ಕಾರಿ ಆದೇಶ ಸಂಖ್ಯೆ: ಆರ್‌ಡಿ 48 ಎಕ್ಯೂಎಸ್‌ 83, ದಿನಾಂಕ: 25.8.1983) 
ಪಿ.ಆರ್‌. 166 ಜಿಲ್ಲಾಧಿಕಾರಿಗಳು, ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ. 





